


ಶ್ರೀಮತೇ ರಾಮಾನುಜಾಯ'ನಎ 


ಯಜುರ್ವೇದಿಗಳ ಉಪಾಕರ್ಮ ವಿಧಾನ 


ಜಿ 


ಪ್ರಕಾಶಕರು : 


ಹೆಬ್ಬಾರ್‌ ಶ್ರಿ ಶ್ರೀವೈಷ ಗವ ಸಭಾ, ಕರ್ಣಾಟಕ 
“22. ಸಷಾದಿ ರಸ್ತೆ ಬೆಂಗಳೂರು-9 





ಪವಿತ್ರ ಮಾಡುವ ಕ್ರಮ 


ಎಂಟು ಅಂಗುಲ ಪರಿಣಾಮದಷು , ಸಮನಾದ ಎರಡು ದರ್ಭೆಗಳನ್ನು ತೆಗೆದು 
ಕೊಂಡು ನೀರಿನ ಸಹಾಯದಿಂದ ಮೆತ್ತಗೆ ಮಾಡಿಕೊಂಡು ಎರಡು ದರ್ಭೆಗಳೂ 
ಸೇರಿಕೊಳ್ಳುವ ಹಾಗೆ ಬೆರಳುಗಳಿಂದ ಹೊಸೆದು, ಅದನ್ನು ಅರ್ಧಕ್ಕೆ ಸರಿಯಾಗಿ 
ಮಡಿಸಿಕೊಂಡು, ಬೆರಳು ಹಿಡಿಸುವಷ್ಟು ಸ್ಥ ಳ ಬಿಡಿಸಿಕೊಂಡು, ಮುಂದಕ್ಕೆ ಬ್ರಹ್ಮ, 
ಗ್ರಂಥಿಯಂತೆ ಗ್ರಂಥಿಯನ್ನು ಹಾಕಬೇಕು. 


ವಿ.ಸೂ. ಶುಭ ಕಾರ್ಯಗಳಿಗೆಲ್ಲ ಎರಡು ದರ್ಭೆ 


| ಶ್ರೀರಸ್ತು [| 


Ns 
ಸ ಭ್ರ <4 





ಯಜುರ್ವೇದಿಗಳ ಉಪಾಕರ್ಮ ವಿಧಾನ. 


ಪಾದೌ ಪ್ರಕ್ಷಾಳ್ಯ-- (ಕಾಲು ತೊಳೆದುಕೊಂಡು) .ಆಚಮ್ಮ 
(ಆಚಮನ (ಅಚ್ಚು ತಾಯನಮಃ ಅನಂತಾಯನಮಃ-- ಗೋವಿಂದಾ 
ಯನಮಃ-ಪನಿತ್ರವನ್ನು ಹಾಕಿಕೊಂಡು ಕೇಶವಾಯನಮಃ.. ನಾರಾಯ 
ಣಾಯನಮಃ-. ಮಾಧವಾಯನಮಃ-. ಗೋವಿಂದಾಯನಮಃ-- ವಿಷ್ಣ ಮೇ 
ನಮಃ... ಮಧುಸೂದನಾಯನಮಃ ತಿ ) ವಿಕೃವವಾಯನಮ:ಣ... ವಾಮನಾ 
ಯನಮಃ..-ಶ್ರೀಧರಾಯನಮ:ಃ...-ಹೃ ಹೀಕೇಶಃಯನಮಃ... ಪದ್ಮನಾಭಾಯ 
ನಮಃ- -ದಾಮೊದರಾಯನಮಃ) 


2 


ಪ್ರಾಣಾನಾಯಮ್ಯ — ಪ್ರಾಣಾಯಾಮಮಾಡಿ< ಓಂ ಭೂಃ - 
ಓಂ ಭುವಃ ಓಂಗ್‌ಂ ಸುವಃ-- ಓಂ ಮಹಃ... ಓಂ ಜನಃ. ಓಂ ತಪ್ಯ ೨. 
ಓಂಗ್‌ಂಸತ್ಯಂ...- ಓಂ ತಥ್ಸ ನಿತುರ್ವರೇಣ್ಯಂ ಭರ್ಗೋದೇವಸ್ಯಧೀಮಹಿ... 
ಧಿಯೋಯೋನಃ ಪ್ರಚೋದಯಾತ್‌ ಓಮಾಪೋಜ್ಯೋತೀರಸ್ಕೋ 
'ಮೃ ತಂ ಬ್ರಹೆ  ಭೂರ್ಸು ವಸ್ಸು ವರೋಂ). ಸಂಕಲ್ಪ 4 (ಸಂಕಲ್ಪ ವನ್ನು ಹೇಳಿ ಮ 
ಹ ಂಬರಭರಂ ವಿಷ್ಣುಂ. ಶಶಿವರ್ಣಂ ಚತುರ್ಭುಜಂ. ಪ್ರ ಸನ್ನ ವದನಂ 
ಧ್ಯಾ ಯೇತ್‌- ಸರ್ವನಿಘ್ನೊ ೇಪಶಾಂತಯೇ.. ಯಸ್ಕದ್ದಿ ಗ ್ರಿದ್ಯಾ 
ಪಾರಿಷದ್ಯಾ. ಪರಶ್ಯತಂ ಹ ವಿಘ್ನ ೦ ವಿಘ್ನ ೦ತಿಸತತಂ .- ವಿಷ್ಟ ಧ್ಯ ನಂ 
ತಮಾಶ್ರಯೇ _ - ದಿವ್ಯಾಕಾರಂ ಸ ಸರೋಜಾಸ್ಷಂ — ಶಂಖಚಕ ) ಗದಾಧರಂ. 
ಮುಕುಂದದ್ವಾ ರನಿಲಯಂ ವಿಷ್ಟ ಕ್ಲೇನಮುಪಾಸ್ಕ್ಮಹೇ. 


ಈ ಜ್‌ ಶ್ರೀಗೋವಿಂದ ಗೋವಿಂದ ಗೋವಿಂದ ಅದ 

ಶ್ರೀ ಭಗವತಃ - .ಮಹಾಪುರುಸಸ್ಯ. ಶ್ರಿ ಶ್ಶೀ ವಿಷ್ಣೊ (ರಾಜ್ಞ ಯಾ. ಪ ವರ್ತ 
ಮಾನಸ್ಯ RO ಆಧ್ಯ ಬ್ರ ಹ್ಮಃ 30 ಜಿತ್‌ ದ್ವಿತೀಯಸರಾರ್ಥಿ ಜಾ ಶ್ರಿ (ಶ್ರ ಸ 84 
ಕಲ್ಪೇ ನಸು ತಮನ್ನ 10೬ ಕಲಿಯುಗೇ -__- ಪ್ರಥಮನಾರ್ಶೇ ಜಂ 
ಕ ಪೇ... ಭಾರತವರ್ಷೇ — ಭರತಖಂಡೇ . ಮೇರೋಃ ದಕ್ಷಿಣೇ 


3 


ಪಾರ್ಶ್ವೇ — ಅರ್ಸ್ಮಿವರ್ತಮಾನೇ __ ವ್ಯಾವಹಾರಿಕೇ — ಪ್ರಭವಾದೀ 


ನಾಂಷಷ್ಕಾ $5 ಸಂವಶ್ಸರಾಣಾಂಮಥ್ಶೇ ಬಸ ಸಂವತ್ಸರೇ... ದಕ್ಷಿಣಾ 
ಯನೇ--.ವರ್ಷಖುತೌ. -ಶ್ರಾವಣಮಾಸೇ--ಶುಕ್ಲ ಪಕ್ಷೇ... ಪೌರ್ಯ ಮಾಸ್ಕಾಂ 
ನಾಟು ವಾಸರ ಯುಕ್ತ್ವಾಯಾಂ.............,.ನಕ್ಷತ್ರ ಯುಕ್ಕಾಯಾಂ 


— ಓಏವಂಗುಣವಿಶೇಷಣ ವಿಶಿಷ್ಟಾಯಾಂ ಅಸ್ಯ್ಯಾಂಶುಭತಿಥೌ... ಭಗವ 
ದಾಜ್ಞಯಾ.... ಭಗವತ್ಸಿ ತ್ಯರ್ಥಂ-- ಭಗವತ್ತೈಂಕರ್ಯರೂಪಂ-.. ತೈಷ್ಯಾಂ 
_ಫೌರ್ಯ ಮಾಸ್ಕಾಂ ವ ಅಧ್ಯಾಯೋತ್ಸರ್ಜನಾಕರಣ ಕ ಪ್ರಾಯಶ್ಚಿತ್ತಾ ರ್ಥಂ 
ಅಷ್ಟೋತ್ತ ರಶತ ಸಹಸ್ರಸಂಖ್ಯಯಾ 1008 (ಸಾವಿರದಯೆಂಟುಮಾಡು 
ವದಾದರೆ) ಅಷ್ಟೋತ್ತರಶತ ಸಂಖ್ಯಯಾ 108 (ನೂರೆಂಟು ಮಾಡುವ 
ದಾದರೆ) (ಕಾನೋಕಾರ್ಸೀನ್ಮನ್ಯುರಕಾರ್ಸೀತ್‌) ಗುತ್ರಿ ಮಂತ್ರ ಜನಂಕರಿಷ್ಯೇ. 

ಜಪ ಮುಗಿದಾದಮೇಲೆ ಬ್ರಹ್ಮಚಾರಿಗಳು ಆಯುಪ್ಪರ್ಮವನ್ನು ಮಾಡಿಸಿ 
ಕೊಳ್ಳತಕ್ಕದ್ದು ಶ್ರ ಗೃಹಸ್ಸರಿಗೂ ಬ್ರಹ್ಮಚಾರಿಗಳಿಗೂ ಜಸ ಒಂದೇ- ) 

ಪ್ರಥಮೋಪಾಕರ್ಮದನರಿಗೆ ಕಾಮೋಕಾರ್ಸೀತ್‌ ಜಪವಿಲ್ಲ. 

ಪುನಃ ಶಾಸ್ತ್ರರೀತ್ಯ ಮಾಧಾ ಹ್ನಿಕ ಸ್ನಾನಮಾಡಿ -- ಮಾಧ್ಯಾಹ್ಟಿ ಕ 
ವನ್ನು ಮಾಡಿ ಪವಿತ್ರವನ್ನು ಹಾಕಿಕೊಂಡು. - ಪೂರ್ವಾ ಭಿಮುಖರಾಗಿ ಕುಳಿತು 


4 


ಕೊಂಡು... (ಹಿಂದೆ ಹೇಳಿದಂತೆ ಪ್ರಾಣಾಯಾಮ ಮಾಡಿ ಸಂಕಲ್ಪವನ್ನು 
ಹೇಳಿ, (ಶುಕ್ಲಾಂಬರಧರಂ............ ಭಗವತ್ತೆ ಪ್ರಂಕರ್ಯರೂಪಂ ಶ್ರಾವಣ್ಯಾಂ 
ಪೌರ ರ ಮಾಸ್ಕಾಂ BL ಪಜ ಜು ಬ್ರಹ್ಮಚಾರಿಗಳು ಮತ್ತು 
ಗ ಹಸ್ಥ ರು ಈ ಪ್ರ ಕಾರ ಸಂಕಲ್ಪ ಇ ಬ ಜೆ ಶೀ ಸವೀತವನ್ನು ಹಾಕೆ 


ಲಿ 
೫. ) ವುದು. 


pO ್ಲೀಪವೀತಧಾರಣ ಮಂತ್ರ--ಯಜ್ಞೊ ್ಲಪವೀತಧಾರಣ ಮಂತ್ರ 
ಸ್ಯ ಬ್ರಹ್ಮಾ; ಜಸಿ ತ್ರಿಷ್ಣು ಪ್‌ಚ್ಛ 1 ॥ ವ ವೇದಾಸ್ತ್ರಂ" ೋದೇವನತಾಃ ೨. 
ಯಜ್ಞೋಷನೀತಧಾರಣೇ ನಿನಿಯೋಗಃ ; ಯಜೊ ೀಪನೀತಂ ಹರಮಂ 
ಪವಿತ್ರಂ | ಪ್ರಜಾಪತೇರ್ಯತ್ಸಹಜಂ ಪುರಸ್ತಾತ್‌! ಆಯುಷ ಮಗ್ರ 3° 
ಪ್ರತಿ ಮುಂಚಶುಭ್ರಂ | ಯಜ್ಞೋ ಪವೀತಂಬಲಮಸ್ತು ತೇಜಃ | ಎಂದು 
ಯಜೊ ಗ್ಲೀಪನೀತವನ್ನು ಹಾಕಿಕೊಳ್ಳು ವದು ಆಚಮನ ಗ್ರ ಹೆಸ ಶು; 
ಪುನಃ ಪ್ರಾ ಜ.೪೮ ಮಾಡಿ: ಪೂಕ್ಟೋಚ್ಚ ರಿತ ಏವಂ ಸೂಸಕೀಷಣ 
ವಿಶಿಷ್ಟಾಯು' ಅಸ್ಯಾಂಶುಭತಿಥೌ --ಶ್ರಿ (ಭಗವದಾಜ್ಞ, ಯಾ ಭಗವತ್ತಿಿ 
ತ ೈರ್ಥಂ- ಭಗವತ್ತೈೈ ೦ಕರ್ಯ ರೂಪಂ ದ ತೀಯ ಯಜ್ಞೊ ಪ ೬ ಷೆ 
ಕಂಸ ೇ ಎಂದು ಸಂಕಲ್ಪ ಹ ಯಜೊ ೧ ಪವೀತಧಾರಣ ಮಂತ್ರ ಹೇಳಿ 


ರಿ 


ಯಜ್ಞೋಪವೀತವನ್ನು ಹಾಕಿಕೊಳ್ಳುವುದು __. ಆಚಮನ -- ಪುರಾತನ 
ಯಜ್ಞೋಪವೀತವನ್ನು ನಿಸರ್ಜನೇ ಮಾಡುವ ಶ್ಲೋಕ -. ಉಪನೀತಂ 
ಜೀರ್ಣತಂತುಂ ಕಲ್ಮಶಂ ಮಲದೂಹಿತಂ | ವಿಸ್ಕಜಾಮಿಹರೇ ಬ್ರರ್ಮ್ಮ 
ವರ್ಜೋಧೀರ್ಫಾಯುರಸ್ಸುಮೇ ॥ ಎಂದು ಪುರಾ ತನ ಯಜ್ಞೊ (ವೀತವನ್ನು 


ತೆಗೆಯುವುದು. 


ಬ್ರ ಹ್ಮ ಚಾರಿಗಳು ಮೌೌಂಚಿಯನ್ನು ಕಟ್ಟಿ ಕೊಳ್ಳು ವ ಮಂತ್ರ 
'ಇಯೆಂದುರುಕ್ಕಾ ತ್‌ ಭರಿ ಶರ ನರೂಥಂ ಪುನ 
ತೀನ ಆಗಾತ್‌ ಪ್ರಾಣಾಪಾನಾಭ್ಯ್ಯಾಂ NE ಪ್ರಿಯಾ 
ದೇವಾನಾಂ ಸುಭಗಾಮೇಖಲೇಯಂ-- ಖತಸ್ಯ ಗೋಪ್ರಿ .ತಪಸಃ ಪರ 
ಸ್ಸ. ಘ್ಸ ತೀರಕ್ಷಃ-.- ಸಹಮಾನಾ SU, ಸಾನಸ್ಸ ಮನ್ತಂ--- ಅನು 


ಮಹಿ ಭದ್ರ ಯಾ ಭರ್ಮಾರಸ್ಕೆ _ಮೇಖರೇಮಾರಿಷಾಮ, 
ಕೃಷ್ಣಾ ಜಿನನನ್ನು ಧರಿಸಿಕೊಳ್ಳು ವ ಮಂತ್ರ ಇರಾ 


ಮಿತ,ಸ ಸ್ಯ ಚಕ್ಷಃ-- ಧರುಣಂಬಲೀಯಃ PR ಯಶಸ್ವಿ ಎಸ್ಟ ವಿ 
ರಗ್‌ಂಸ ಮಿದ್ದ ಡಸ 'ಅನಾಹನಸ್ಯ cp: ವಸನಂಜರಿಷ್ಣು ಹ ಜಃ ಚ 
ಅಜಿನಂದಥೇಹಂ. 


6 


ದಂಡುಕೋಲು ಹಿಡಿದುಕೊಳ್ಳುವ ಮಂತ್ರ ಶೆ 


ಸುಶ್ರವಃ — ಸುಶ್ರವಸಂ -- ಮಾಕುರು-- ಯಥಾತ್ರ್ವಂ-- ಸುಶ್ರವಃ-- 
ಸುಶ್ರವಾ ಅಸಿ -- ಏನಮಹಂ __ ಸುಶ್ರವಃ _ ಸುಶ್ರವಾ ಭೂಯಾಸಂ-- 
ಯಥಾತ್ವಂ- ಸುಶ್ರವಃ ಸುಶ್ರವೋದೇವಾನಾಂ-- ನಿಧಿಗೋಪೋಸಿ ಏವ 
ಮಹಂ--ಬ್ರಾಹ್ಮಣಾನಾಂ-ಬ್ರಾಹ್ಮಣಃ —ನಿಧಿಗೋಪೋಭೂಯಾಸಂ. 

ನೂತನ ಯಜ್ಞೊ (ಪನೀತವನ್ನು ನಿನೀತಿಮಾಡಿಕ್ಕೊಂಡು (ಮಾಲೆ 
ಯಹಾಗೆ ಹಾಕಿಕೊಂಡು) ಬ್ರಹ್ಮಗ್ರಂಥಿಯನ್ನು ಎರಡು ಕ್ಸ ಜೋಡಿಸಿ 
ಕೊಂಡು ಮಧ್ಯದಲ್ಲಿ ಬರುವ ಹಾಗೆಮಾಡಿ_ ಎಳ್ಳು ಅಕ್ಸಿ ಮಿಶ್ರಮಾಡಿ... 
ಕೊಂಚ ಕೊಂಚ ಹಾಕಿಕೊಂಡು -_ ಥೀರಿನಲ್ಲಿ. ಯಷಿತೀರ್ಥದಿಂದ 
(ಯಷಿತೀರ್ಥ ಜಂದರೆ ಎರಡು ಅಂಗೈ ಗಳನ್ನೂ ಕೂಡಿಸಿದಾಗ್ಯ ಎರಡು ಕ್ಸ 
ಗಳ ಮಥ್ಯೆ ಕಿರುಬೆರಳ ಸಂದು) ಪ್ರಜಾಪತಿಂ ಕಾಂಡಯುಹಿಂ ತರ್ಪಯಾಮಿು 
ತರ್ಪಯಾಮಿ ತರ್ಪಯಾಮಿ - ಸೋಮಂಕಾಂಡಯಸಿಂ ತರ್ನಯಾಮಿ 
ತರ್ಪಯಾಮಿ ತರ್ಪಯಾಮಿ -- ಅಗ್ನಿ ಂಕಾಂಡಖುಷಿಂ ತರ್ಪಯಾಮಿ ತರ್ಪ 
ಯಾಮಿ ತರ್ಪಯಾಮಿ-- ವಿಶ್ವ್ವಾದೇರ್ವಾ ಕಾಂಡಖಷೀರ್ಗ್‌ ತರ್ಪಯಾಮಿ 


7 


ಶರ್ಪಯಾಮಿ ಶರ್ಪಯಾಮಿ - ಸಾಂಹಿತೀರ್ದೇವತಾ ಉಪನಿಷದಃ ತರ್ಪ 
ಯಾಮಿ ತರ್ಪಯಾಮಿ ತರ್ಪಯಾಮಿ -- ಯಾಜ್ಞಿಕೀರ್ದೇವತೂ ಉಪ 
ನಿಷದಃ ತರ್ಪಯಾಮಿಂ ತರ್ಪಯಾಮಿ ತರ್ಪಯಾಮಿ - ವಾರುಣೀರ್ದಿೀ 
ವತಾ ಉಪನಿಷದಃ ತರ್ಪಯಾಮಿ ತರ್ಪಯಾಮಿ ತರ್ನಯಾಮಿ-- 
ಬ್ರಹ್ಮಾಣಗ್ಗ್‌ ೦ಸ್ತ್ರಯಂಭುವಂ ತರ್ನಯಾನಮಿ: ತರ್ಪಯಾಮಿ ತರ್ಪಯಾಮಿ 
(ಬ್ರಹ್ಮತೀರ್ಥದಿಂದ -- ಬ್ರಹ್ಮತೀರ್ಥವೆಂದರೆ ಹೆಬ್ಬೆಟ್ಟನ ಹೊರಗಡೆ ಬುಡ) 
— ಸೆದಸಸ್ಪತಿಂ ತರ್ಪಯಾಮಿ ತರ್ಷಯಾಮಿ ತರ್ಪಯಾಮಿ - ಈ 
ಪ್ರಕಾರ ನವಕಾಂಡಖುಷಿ ತರ್ಪಣ ಆದಮೇಲೆ ಯಜ್ಞೊ ಪವೀತವವನ್ನು 
ಉಪವೀತಿ ಹಾಕಿಕೊಳ್ಳು ವುದು_ಆಚಮನ. 


ಇಲ್ಲಿಗೆ ಕಾಂಡಖುಷಿ ತರ್ಪಣ ಮುಗಿಯಿತು. 


ಉಪಾಕರ್ಮವೆಂದರೆ ಅಧ್ಯಯನ ಆರಂಭ. ಅದು ಆಚಾರ್ಯರೋ ಅವರಿಗೆ ಸಮಾನರೋ 
ಆದವರ ಮೂಲಕ ನಡಿಸತಕ್ಕದ್ದು A 


ಮಾರನೆಯ ದಿನಸ ಗಾಯತ್ರೀಕ್ರಮ. 


ಸ್ನಾನ ಪ್ರಾತಸ್ನ ಸಂಧ್ಯಾ ವಂದನೆ ಮಾ'ವುದು ಆಚಮನ 


ರ ಬಂ ಥೇಳಿರುವಂತೆ ಮಾಡಿದು 


ಸಂಕಲ್ಪ ಶುಕಾಂಬರಧರಂ ಭಿ (ಹಿಂದೆ ಹೇಳಿರುವಂತೆ) ಶ್ರಾವಣ 
ಮಾಸೇ ಕೃಷ್ಣಪಕ್ಷೆ ಪ್ರಥಮಾಯಾಂ.......... ವಾಸರಯುಕ್ಲಾಯಾಂ.... 
en ನಕ್ಷತ್ರಯುಕ್ತಾಯಾಂ- ಏವಂಗುಣ ವಿಶೇಷಣ ವಿಶಿಷ್ಟಾ ಯಾಂ 
ಅಸ್ಯಾಂ ಶುಭತಿಥೌ ಶಿ ್ರೀಭಗವದಾಜ್ಞ, ಯ ಭಗವತಿ ಶ್ರಿ ತ್ಯ ರ್ಥಂ ಭಗವತ್ತೈ 
ಚ ಮಿಥಾ ನೀತಮೋಷಪ್ರಾಯಶ್ಚಿ ತಾ ಾರ್ಥಂ ಅಷ್ಟೊ (ತ್ತರ ಹಿ 
ಸಂಖ್ಯಯಾ= 1008, ಅಷ್ಟೂ (ತ್ಮರ ಶತೆಸಂಖ ಯಾ 108, ಗಾಯತ್ರಿ 
ಮಂತ್ರ ಜಪಂ ಕರಿ್ಯ .. ಕ್‌ ಸಂಕಲ್ಪ ಮಾಡಿ--1008 ಆಗಲಿ ಚ 
108 1 ಮಾಡಿ ಪಾ ಹಾಯಾಮಮಾಡಿ- ಗಾಯತ್ರೀ! ಮಂತ್ರ ಜಪೋ 
ಪಸ್ಥಾನಂ ಕರಿಷ್ನೇ ನ "ಹೇಳಿ ಉತ್ತಮೇ ಕಿ ಭೂಮ್ಯಾಂ 
ಪರ್ವತಮೂರ್ಥನಿ -- ಭ್ರಾಹ್ಮಣೇಭ್ಯೋಹ್ಯನುಜ್ಞಾ ನಂಗಚ್ಛದೇವಿ ಯಥಾ 
ಸುಖಂ ಎಂದು ಹೇಳಿ ಅಭಿವಾದನಮಾಡಿ ನಮಸ್ಕಾರ ಮಾಡುವುದು... 


© 


(ತ ಮಂತ್ರ ಹೀನಂ ಸ್ರ ಯಾಹೀನಂ ಭಕ್ತೆ ಹೀನಂ ಜನಾರ್ಧನ | ಯತ್ಕ್ಯೃ 
ಡವ ತೂ ತದಸ್ತು ಕ್ಷೇ | ಪ್ರಾ ಯಶ್ರಿ ತ್ತಾ ನ್ಯ ತೀಷಾಟೆ 
ತಪಃಕರ್ಮಾತ್ಮಕಾನಿವೈ | ಯಾನಿಕೇಷಾಮ ತೇಷಾದಿಂ ಸೆ ಸ್ಟಾನ್ಸ 
ಸ್ಮರಣಂಪರಂ.) 


ಎಂದು ಹೇಳಿ ಅಭಿವಾದನಮಾಡಿ ನಮಸ್ಕಾರ ಮಾಡುವುದು. 


ಅನಂತರ ಮಾಧ್ಯಾಹ್ನಿಳ್ಳ ಸ 


ಇಷ್ಟಾ ಷು ಬಾಡಿ ದ 


el ಈ 


10. 


ಸಿ 


ಭೆಯಲ್ಲಿ ದೆ. ಪಿತರ ಬ್ರ ಸ್ಮರ (ಸಲರಿ 
ಶ್ರೀವೈಷ್ಣವ ಮತ 0-10 
ಯಜುರ್ವೇದ ಶ್ರೀವೈಷ್ಣವ ಸಂಧ್ಯಾವಂದನ 0—35 
ಶ್ರೀವೈಷ್ಣವ ಭಗವದಾರಾಧನ ಕ್ರಮ 0— 50 
ಶ್ರೀಮದ್ವಾಲ್ಮೀಕಿ ಸಂಕ್ಷೇಪ ರಾಮಾಯಣ 

(ಮೂಲ, ಅರ್ಥ, ವಚನ ಕಾವ್ಯಸಹಿತ) 050 
ಯಜುರ್ವೇದಿಗಳ ಉಪಾಕರ್ಮ ವಿಧಾನ 

ಗೀತಾರ್ಥ ಸಂಗ್ರಹ (ಅರ್ಥವ್ಯಾಖ್ಯಾನ) 0—50 
ಶ್ರಿಮದ್ರಹಸ್ಯತ್ರಯಸಾರ ಸಂಗ್ರಹ (ಕನ್ನಡ ಭಾಷೆಯಲ್ಲಿ) 0—50 


ನ್ಯಾಸವಿಂಶತಿ (ಪ್ರತಿಪದಾರ್ಥ ವ್ಯಾಖ್ಯಗಳಿಗೆ ಕನ್ನಡ ಭಾಷಾಂತರ ಸಹಿತ) 0-75 

ಶ್ರೀ ಸಿ. ಎಂ. ವಿಜಯರಾಘ್ಯವಾಚಾರ್ಯರಿಂದ ರಚಿಸಲ್ಪಟ್ಟ 

ಶ್ರೀಯಾಮುನ ಮುನಿಗಳ, ಸ್ತೋತ್ರರತ್ನವು 450 

ವೇದಾಂತದೀಪ 3—50 
ಮೇಲ್ಕಂಡ ಲೇಖಕರ ಇತರ ಪುಸ್ತಕಗಳೂ ದೊರೆಯುತ್ತವೆ. 


ee 








ರಾರಾ ಕ ಪಿ ರಷ ಪಪ ಮಾಸಾ pS 


ಜಯದೇವ ಪ್ರಿಂಟಿಂಗ್‌ ಪ್ರೆಸ್‌, ಬೆಂಗಳೂರು-೫೬೦೦೦೯ 


ಮೇಲ್ಕಂಡ ಲೇಖಕರ ಇತರ ಪುಸ್ತಕಗಳೂ ದೊರೆಯುತ್ತವೆ. 


ಅಚಾರ 





ಎ. ಗಾ ಸ 


ಜಯದೇವ ಪ್ರಿಂಟಿಂಗ್‌ ಪ್ರೆಸ್‌, ಬೆಂಗಳೂರು-೫೬೦೦೦೯ 


| | | 


